ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಬೆಲೀಕೇರಿ ಬಂದರು ನಿರ್ವಹಣೆ ಬಗ್ಗೆ 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು:- 


169 (271) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿನ ಬೇಲಿಕೇರಿ ಬಂದರು ಪ್ರದೇಶದಲ್ಲಿ ನಿರ್ವಹಣೆ ಕೊರತೆಯಿಂದಾಗಿ 
ಫ್ಲಾಟ್‌ ಫಾರ್ಮ್‌ ಇಲ್ಲದೇ ಮಹಿಳೆಯರು ಮೀನು ಒಣಗಿಸಲಾಗದೆ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ 


Om! 


ಈ ಬಂದರು ವಿರ್ವಹಣೆಗೆ ಸರ್ಕಾರ ತೆಗೆದುಕೂಂಡ ಕ್ರಮವೇನು; 


(ಇ) ಲಾಕ್‌ಡೌನ್‌ ಸಮಯದಲ್ಲಿ ಮೀನುಗಾರರ ರಕ್ಷಣೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿದ್ದು, ಅವರ 
ಜೀವನ ನಿರ್ವಹಣೆಗೆ ಸರ್ಕಾರದ ಮಟ್ಟಿದಲ್ಲಿ ಕೈಗೊಂಡ ಕ್ರಮಗಳೇನು; 


(ಈ) ಮೀನುಗಾರರು ಈ ಕಷ್ಟಕರ ಸನ್ನಿವೇಶವಾದ ಕೋವಿಡ್‌-19ರ ಸಮಯದಲ್ಲಿ ಉದ್ಯೋಗವಿಲ್ಲದೇ 
ಕಷ್ಟಪಡುತ್ತಿದ್ದು, ಇವರಿಗೆ ಉದ್ಯೋಗ ಭದ್ರತೆ ನೀಡುವಲ್ಲಿ ಸರ್ಕಾರವು ಕಮವಹಿಸಿದೆಯೇ; ಹಾಗಿದ್ದಲ್ಲಿ, ಯಾವ 
ರೀತಿ ಕಮ ಕೈಗೊಳ್ಳಲಾಗಿದೆ ? (ಪೂರ್ಣ ಮಾಹಿತಿ ನೀಡುವುದು) 


